ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ.) ಬೆಂಗಳೂರು 


೧೯೯೧ ನೆಯ ಪಾಲಿನ ವಾರ್ಷಿಕ ವರದಿ, 


ಕಳೆದ ವರ್ಷದ ಸರ್ವಸದಸ್ಯರ ಸಭೆಯಲ್ಲಿ ೧೯೯೧ ನೆಯ ಸಾಲಿನಲ್ಲಿ ಮಾರ್ಜ್‌ ತಿಂಗಳ ಅಂತ್ಯದವರೆಗಿನ 
ವರದಿಯನ್ನು ಆಗಲೇ ಮಂಡಿಸಿದ್ದುದರಿಂದ, ಈಗ ಉಳಿದ ಒಂಭತ್ತು ತಿಂಗಳ ಸಂಕ್ಷಿಪ್ತ ವರದಿಯನ್ನು ಸರ್ವಸದಸ್ಯರ 
ಅವಗಾಹನೆಗೆ ಮಂಡಿಸಲಾಗುತ್ತಿದೆ. 


ಐದನೆಯ ವಾರ್ಷಿಕ ಸಮ್ಮೇಳನ : ಅಕಾಜೆಮಿಯ ಐದನೆಯ ವಾರ್ಷಿಕ ಸಮ್ಮೇಳನವು ೧೯೯೧ರ 
ಜುಲೈ ೧೨, ೧೩ ಮತ್ತು ೧೪ನೇಯ ದಿನಾಂಕಗಳಂದು ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಚಿತ್ರದುರ್ಗ ನಗರದಲ್ಲಿ 
ಅಲ್ಲಿಯ ಪೂಜ್ಯ ಶ್ರೀ ಜಗದ್ಗುರು ಮುರುಘ ರಾಜೇಂದ್ರ ಬೃಹನ್ಮಠದ ಉದಾರ ಆಶ್ರಯದಲ್ಲಿ, ಸ್ಥಳೀಯ ಗಣ್ಯರ 


ನೆರವಿನೊಂದಿಗೆ ವೈಭವದಿಂದ ಯಶಸ್ವಿ ಯಾಗಿ ನಡೆಯಿತು. ಸಮ್ಮೇಳನಕ್ಕೆ ಆಶ್ರಯ ನೀಡಿದ ಶ್ರೀ ಮುರುಫೆರಾಜೇಂದ್ರೆ 
ಬ ಹನ್ಮ! ಠದೆ ಪೊಜ್ಯರಾದ ಹಿರಿಯ ಸ್ಟ ಮೀಜಿ ಅವರಿಗೆ ನಮ್ಮ ಕೃ ತಜ್ಞ ತೆಗಳು. 


ಸಮ್ಮೇಳನವು : ೧೨-೭-೯೧ನೇಯೆ ಶುಕ್ರವಾರ ಸಂಜೆ ಸುಮಾರು ೪ ಗಂಟಿಗೆ ಸಮೆ ೀಳನಾಧ್ಯಕ್‌ರ 
ವಾಟ ಸಮೆ ಮಳನ ಆರಂಭವಾಯಿತು. ಚಿತ್ರದುರ್ಗಡ ನಟ ಜನತೆ ಅತ್ಯುತ್ಸಾಹದಿಂದ 
ಸಮೆ ್ಮಳನಾಧ್ಯಕ್ಷ ಅವರನ್ನು ಸ್ವಾಗತಿಸಿತು. ಮೆ ್ವಳನಾ ಧ್ಯ ಪೂರ್ಣಕುಂಭ 
ಸ್ವಾ ಗತವಾದ ಆ i. ಬ್ಬ ನ್ಯ ಠದ ಪರಮಪೂಜ್ಯ ಜಗದ್ಗು ಹ ಶ್ರೀ ಶ್ರಿ € ಮಲ್ಲಿಕಾರ್ಜುನ 
ಮುರುಪರಾಜೇಂದ್ರ ಮಹಾಸಾ ಮಿಗಳವರ ಸಮ್ಮುಖದಲ್ಲಿ ಅಕಾಡೆಮಿಯ. ಐದನೆಯ ಈ ಸಮ್ಮೇಳನದ 
ಉದ್ಭಾಟಿನಾ ಸಮಾರಂಭವು ಶ್ರೀ ಎಸ್‌. ನಿಜಲಿಂಗಪ್ಪನವರ ಸಭಾಧ್ಯಕಕತೆಯಲ್ಲಿ ನಡೆಯಿತು. ಶ್ರೀಮತಿ ಚಂಸಕಾ 
ಶ್ರೀನಾಥ್‌ ಅವರ ಪ್ರಾರ್ಥನೆಯೊಂದಿಗೆ ಅರಂಭವಾದ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಧಿಕಾಂಗಳೂ, ಸ್ವಾ ಗತ 
ಸಮಿತಿಯ ಅಧ್ಯಕರೂ ಆದ ಶ್ರೀ ಎನ್‌.ಸಿ. ಮುನಿಯಸ್ಸೃ ಅವರು ಸ್ವಾಗತಿಸಿದರು. ಶ್ರೀ: ಎಂ.ಎನ್‌, ಕುಸಿದ್ದೇಶ್ವ 
ಸ್ವಾಮಿ ಅವರು ವೇದಿಕೆಯ ಮೇಲಿದ್ದ ಗಣ್ಯರ ಪರಿಚಯ ನಾಡಿದರು. ಸ್ವಾಗತ ಸಮಿತಿಯ ಪ್ರಧಾನ ಸಾರ್ಯ 
ಅವರಾದ ಶ್ರೀ ಬಿ. ಮಲ್ಲಣ್ಣ ಅವರು ಸಮಾರಂಭಕ್ಕೆ ಬಂದಿದ್ದ ಸಂದೇಶಗಳ ನಾಚನ ಸರು, ನಂತರ ಕರ್ನಾಟಕ 
ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇ ಲಾಖೆಗಳ ನಿರ್ದೇಶಕರಾದ ಶ್ರೀ ಡಿ.ವಿ. ದೇವರಾಜ್‌ ಅವರು 
ಸಮೆ ಮಳನದ ಉದ್ಭಾಟನೆ ಮಾಡಿದರು. ೧೯೮೯ರಲ್ಲಿ ಗದಗದಲ್ಲಿ ನಡೆದ ಮೂರನೆಯ ವಾರ್ಷಿಕ ಸಮ್ಮೇಳನದಲ್ಲಿ 
SE ಪ್ರಬಂಧೆಗಳನ್ನೊ ಛಗೊಂಡ ಇತಿಹಾಸ ದರ್ಶನದ ೪ ನೇಯ ಸಂಚಿಕೆಯನ್ನು ದಾನಣಗೆರೆಯ ಹಿರೇಮಠದ 
ಪೊಜ್ಯ ಡಾ|| ಸದ್ಯೋಜಾತ ಶಿನಾಚಾರ್ಯ ಸ್ವಾಮೀಜಿ ಅವರು ಬಿಡುಗಡೆ ಮಾಡಿದರು. ನಂತರ ಸಮ್ಮೇಳನಾಧ್ಯಕ್ಷ 
ರಾದ ಡಾ|| ಬಾ.ರಾ. ಗೋಸಾಲ್‌ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಪತ್ರದೊಂದಿಗೆ ಗೌರವವನ್ನು ಸವರ 


೨೨೮ ಇತಿಹಾಸ ದರ್ಶನ 


ಲಾಯಿತು. ಸ್ವಾಗತ ಸನಿತಿಯ ಕಾರ್ಯದರ್ಶಿ ಶ್ರೀ ಶ್ರೀ ತೈಲ ಆರಾದ್ಯ ಅನರು ಸನ್ಮಾನಪತ್ರ ವಾಚಕ 
ಮಾಡಿದರು. 


ಡಾ|| ಬಾ,ರಾ. ಗೋಪಾಲ್‌ ಅವರ ಅಧ್ಯಕ್ಷೆ ಭಾಷಣವಾದ ಮೇಲೆ, ಸಭಾಧ್ರಕ್ಷರಾಗಿದ್ದೆ ಶ್ರೀ ಎಸ್‌. 
ನಿಜಲಿಂಗಪ್ಪನವರು ಸಭಾಧ್ಯಕ್ಷೆರಾಗಿ ಭಾಷಣ ಮಾಡಿದರು. ಸಮ್ಮೇಳನಕ್ಕೆ ಆಶ್ರಯೆದಾತರಾದ ಚಿತ್ರದುರ್ಗದ 
ಬೃಹನ್ಮಠದ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮು ರುಘರಾಜೇಂದ್ರ ಮುಹಾಸಾ ಿಮಿಗಳು 
ತನ್ಮು ಅನುಗ್ರಹೆ ಭಾಷಣದಲ್ಲಿ ಐತಿಹಾಸಿಕ ದಾಖಲೆಗಳ ರಕ್ಷಣೆ, ಅಧ್ಯಯನ, ಸಂಶೋಧನೆಗಳ ಬಗೆಗೆ ಒತ್ತಿ ಹೇಳುತ್ತಾ, 
ಇತಿಹಾಸಕಾರರು ಧರ್ಮದ ತಂಟೆಗೆ ಹೋಗಬಾರದು ಎಂಬ ಎಚ್ಚರಿಕೆಯ ಮಾತನ್ನೂ ಹೇಳಿದರು, ಸ್ವಾಗತ 
ಸಮಿತಿಯಲ್ಲಿ ವಸತಿ ಸೌಕರ್ಯದ ನೇತೃತ್ವ ವಹಿಸಿದ್ದ ಶ್ರೀ ಜಿ.ಎಚ್‌. ತಿಪ್ಪಾರೆಡ್ಡಿ ಅವರು ವಂದನಾರ್ಪಣೆ ಮಾಡಿದರು: 
ಇಡೀ ಕಾರ್ಯಕ್ರಮನನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಚಿತ್ರದುರ್ಗದ ಶ್ರೀ ಕೆ. ವೆಂಕಣ್ಣಾ ಚಾರ್‌ 
ಅವರು. 


ವಿಚಾರ ಗೋಷ್ಠಿಗಳು: ೧೩-೭-೯೧ ರಂದು ಬೆಳಿಗ್ಗೆ ೮-೩೦ ಗಂಟಿಗೆ ಸಮ್ಮೇಳನದ ಮೊಡಲ ವಿಚಾರ 
ಗೋಷ್ಮಿಯು ಸಿಂದಗಿ ರಾಜಶೇಖರ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾಯಿತು. ಒಂಭತ್ತು ಜನ ನಿದ್ವಾಂಸರು ತಮ 
ಪ್ರಬಂಧಗಳನ್ನು ಮಂಡಿಸಿದ ಈ ಗೋಷ್ಠಿಯು ವಿಶೇಷವಾಗಿ ಚಿತ್ರದುರ್ಗದ ಇತಿಹಾಸನನ್ನು ಕುರಿತಂತೆಯೇ ಯೋಚಿತ 
ವಾಗಿತ್ತು. ಗೋಷ್ಠಿಯು ಕು|ಲಾವಣ್ಯಕಮಲೇಶ್‌ ಅವರ ಪ್ರಾಥನೆ ಮತ್ತು ಡಾ|| ಎಚ್‌.ಎಸ್‌. ಗೋಪಾಲರಾವ್‌ 
ಅವರ ಸ್ವಾಗತದೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮವನ್ನು ಶ್ರೀ ದೇವರಕೊಂಡಾರೆಡ್ಡಿ ಅವರು ನಿರ್ವಹಿಸಿದರು. 


ಅದೇ ದಿನ ಬೆಳಿಗ್ಗೆ ೧೧ ರಿಂದ ೧ ಗಂಟಿಯವರಗೆ ಎರಡನೆಯ ಗೋಷ್ಠಿಯು ಡಾ|| ಅ. ಸುಂದರ ಅವರ 
ಅಧ್ಯಕ್ಷತೆಯಲ್ಲಿ ನೆಡೆಯಿತು. ೧೦ ಪ್ರಬಂಧಗಳು ಮಂಡಿತವಾದ ಈ ಗೋಷ್ಠಿಯನ್ನು ಶ್ರೀ ಬಿ. ರಾಜಶೇಖರಪ್ಪ 
ಅವರು ನಿರ್ವಹಿಸಿದರು. ೧೦ ಪ್ರಬಂಧಗಳು ಮಂಡಿತನಾದ ಮೂರನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ|| 
ಬಿಜ್‌. ಎಸ್‌. ರಿತ್ತಿ ಅನರು ನಹಿಸಿದ್ದು, ಶ್ರೀನುತಿ ಕೆ. ವನಂತಲಕ್ಷ್ಮಿ ಅವರು ಗೋಷ್ಠಿಯ ನಿರ್ವಹಣೆ ಮಾಡಿದರು. 
ನಾಲ್ಕನೆಯ ಗೋಷ್ಠಿಯ ಅಧ್ಯಕತೆಯನ್ನು ಡಾ| ಎಚ್‌.ಎಸ್‌. ರಿತ್ತಿ ಅವರೇ ವಹಿಸಿಕೊಂಡು ೮ ಪ್ರಬಂಧಗಳ ಮಂಡನೆಗೆ 
ಅವಕಾಶ ನೀಡಿದರು. ಶ್ರೀ ಎಂ.ಜಿ. ನಾಗರಾಜ್‌ ಗೋಸ್ಮಿಯೆ ನಿರ್ವಹಣೆ ಮಾಡಿದರು. ಗೋಷ್ಠಿ ಮುಗಿದ ಮೇಲೆ 
ಸಂಜೆ ಆರು ಗಂಟಿಗೆ ಪ್ರೊ ಜಿ.ಎಸ್‌. ದೀಕ್ಷಿತ್‌ ಅನರ ಅಧ್ಯಕೃತೆಯಲ್ಲಿ ಡಾ| ಸಿಂದಗಿರಾಜಶೇಖರ್‌ ಅವರ ರಾಷ್ಟ್ರ 
ಕೂಟ ಆರ್ಟ ಇನ್‌ ಕರ್ನಾಟಕ ಎಂಬ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. 


ls 


ಸರ್ವಸದಸ್ಯರ ಸಭೆ: ಆ ನಂತರ ಎಸ್‌.ಜೆ.ಎಂ. ಕಲ್ಯಾಣ ಮಂಟಪದಲ್ಲಿ ಸಂಜೆ ೬-೩೦ ಗಂಟಿಗೆ 
ಅಕಾದೆನಿಯ ವಾರ್ಷಿಕ ಸರ್ವಸದಕ್ಯರ ಸಭೆಯು ಅಕಾಡೆಮಿಯ ಅಧ್ಯಕ್ಷರಾದ ಡಾ|| ಜಿ.ಎಸ್‌. ದೀಕ್ತಿತ್‌ ಅವರ 
ಅಧ್ಯಕ್ಷತೆಯಲ್ಲಿ ನಡೆಯಿತು. ಡಾ|| ಚೂಡಾಮಣಿ ನಂದಗೋಸಪಾಲ್‌ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾಗಿ ನಂತರೆ 
ಡಾ|| ಬಿ.ಎಸ್‌. ಶಾಸ್ತ್ರಿ, ಅಕಾದೆಮಿಯ ಸದಸ್ಯ ಶ್ರೀ ನಾಸುದೇವಯ್ಯ ಅವರುಗಳ ನಿಧನಕ್ಕೆ ಸಂತಾಸ ಸೂಚಿಸ 
ಲಾಯಿತು. ನಂತರ, ಸರ್ವಸದಸ್ಯರಿಗೆ ಅಕಾದೆನಿಯ ಕಾರ್ಯಕಾರೀ ಸಮಿತಿಯ ಸರಿಚಯ ಮಾಡಿಕೊಡಲಾಯಿತು. 


ಪ್ರಧಾನ ಕಾರ್ಯದರ್ಶಿಯನರು ವಾಚನ ಮಾಡಿದೆ ೧೯೦-೯೧ ನೆಯ ಸಾಲಿನೆ ಅಕಾಡೆಮಿಯ ವರದಿ 


ಯನ್ನು ಒಪ್ಪಬಹುದೆಂದು ಡಾ|| ಎಚ್‌.ಎಸ್‌. ರಿತ್ತಿ ಅವರು ಸೂಚಿಸಿದ್ದನ್ನು ಡಾ|| ಎಸ್‌.ಕೆ. ಹಾವನೂರ್‌ ಮತ್ತು 
ಡಾ|| ಎಂ. ಚಿದಾನಂದಮೂರ್ತಿ ಅನರು ಅನುಮೋದಿಸಿದರು. ಕೋಶಾಧಿಕಾರಿ ಶ್ರೀ ಎಂ.ಬಿ. ಪಾಟೀಲ್‌ ಅವರು 
ಕಳೆದ ವರ್ಷದ ಪರಿಶೋಧಿತ ಲೆಕ್ಕಪತ್ರವನ್ನು ಸೆಚೆಯ ಮುಂದಿಟ್ಟರು. ಹಾಗೆಯೇ ಅಕಾದೆನಿಯು ಆರ್ಥಿಕವಾಗಿ 
ಅನುಭವಿಸುತ್ತಿರುವ ಕುಂದು-ಕೊರತೆಗಳನ್ನು ವಿವರಿಸಿದರು-ಬಾತಿ ಬರಬೇಕಾದ ಅಜೀವ ಸದಸ್ಯತ್ವದ ಶುಲ್ಕ 


ಇತಿಹಾಸ ದರ್ಶನೆ , ೨೨೯ 


ನನೀಕರಣಗೊಳ್ಳದಿರುವ ಸಾಮಾನ್ಯ ಸದಸ್ಯತ್ವ ಇತ್ಯಾದಿಗಳ ಬಗ್ಗೆ ವಿವರಣೆ ನೀಡಿದರು. ಅಧ್ಯಕ್ಷರು ಸಲಹೆಗಳಿಗಾಗಿ 
ಸದಸ್ಯರನ್ನು ಕೋರಿದರು. ನಿದೇಶಗಳ ಹಲವು ವಿಜ್ಞಾನ ಸಂಸ್ಥೆ ಗಳಂತೆ ಸದಸ್ಯರಿಂದ ಚಂದಾ ಪಡೆದು ಹಾಗೂ ಇ.ದ. 
ಸಂಚಿಕೆಯಲ್ಲಿ ಪ್ರಕಟಗೊಳ್ಳುವ ಪ್ರಬಂಧಗಳ ಲೇಖಕರಿಂದ ವಿಶೇಷ ಚಂದಾ ಪಡೆದು ಆರ್ಥಿಕ ತೊಂದರೆ ನಿವಾರಣೆ ಮಾಡಿ 
ಕೊಳ್ಳಲು ಡಾ|| ಎಸ್‌.ಕೆ. ಹಾವನೂರ್‌ ಅವರು ನೀಡಿದ ಸಲಹೆಯು ನಿರ್ಣಯಿಕವಾಗಬೇಕಾದ ಅವಶ್ಯಕತೆಯಿಲ್ಲ 
ಎಂದು ಡಾ|| ಎಂ. ಚಿದಾನಂದಮೂರ್ತಿ ಅವರು ತಿಳಿಸಿದರು. ಒಬ್ಬ ಸದಸ್ಯರು ಮತ್ತಿಬ್ಬರನ್ನು ಅಜೀವ 
ಸದಸ್ಯರನ್ಮಾಗಿಸಿ ಸದಸ್ಯ ಬಲವನ್ನು ಹೆಚ್ಚಿಸುವುದರ ಮೂಲಕ ಅರ್ಥಿಕ ಬಲವನ್ನೂ ಹೆಚ್ಚಿಸಬಹುದೆಂದು 
ಡಾ| ಸೂರ್ಯನಾಥ್‌ ಕಾಮತ್‌ ಅವರು ಸೂಚಿಸಿದರು. ಆದರೆ ಸದಸ್ಯ ಸ್ವಇಚ್ಛೆಯಿಂದ ಪಡೆಯುವಂತಹುದು 
ಎಂದು ಡಾ|| ಹಾವನೂರ್‌ ಅವರು ಅಭಿಪ್ರಾಯ ಪಟ್ಟರು. ಅಜೀನ ಸದಸ್ಯರಿಗಿಂತ ವಾರ್ಷಿಕ ಸದಸ್ಯರ ಸಂಖ್ಯೆ 
ಹೆಚ್ಚಾಗುವುದು ವ್ಯವಹಾರಿಕವಾಗಿ ಒಳ್ಳೆಯದು ಎಂಬುದು. ಡಾ|| ಬಾ.ರಾ, ಗೋಪಾಲ" ಅವರೆ ಅಭಿಪ್ರಾಯ 
ವಾಗಿತ್ತು. ಆದರೆ ಸಾಮಾನ್ಯ ಸದಸ್ಯರ ಹೆಚ್ಚಳದಿಂದ ಆಗುವ ಹಲವು ಸಮಸ್ಯೆಗಳ ಬಗ್ಗೆ ಡಾ|| ಎಂ. 
ಚಿದಾನಂದಮೂರ್ತಿ ಮತ್ತು ಶ್ರೀ ಎಂ.ಬಿ. ಪಾಹೀಲ್‌ ಅವರು ವಿವರಿಸಿದರು. ಡಾ|| ಎಂ. ಚಿದಾನಂದಮೂರ್ತಿ ಅನರೇ 
ಅಕಾದೆಮಿಯು ಇತರ ಸಂಘ ಸಂಸ್ಥೆಗಳೊಡನೆ ಸಂಯುಕ್ತವಾಗಿ ಕಾರ್ಯಕ್ರಮಗಳನ್ನು ಹನ್ಮಿಕೊಂಡು ವೆಚ್ಚವನ್ನು 
ಕಡಿಮೆ ಮಾಡಿಕೊಳ್ಳಬಹುದು ಎಂದು ಸೂಚನೆ ನೀಡಿದರು. ಈ ನಿಟ್ಟಿನಲ್ಲಿ ಮಿಥಿಕ್‌ಸೊಸೈೈಟ, ಗೋಖಲೆ ಸಾರ್ವಜನಿಕ 
ಸಂಸ್ಥೆ, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಇತ್ಯಾದಿ ಸಂಸ್ಥೆಗಳ ಸಹಾಯ ಜೊರಕುತ್ತಿರುವುದನ್ನು ಶ್ರೀ ಎಂ.ಬಿ. 
ಪಾಟೀಲ್‌ ಅವರು ಸಭೆಗೆ ತಿಳಿಸಿದರು. ಶ್ರೀ ಕೆ.ವಿ. ಮನೋಹರಯ್ಯ ಅವರು ಅಕಾಡೆಮಿಗೆ ಅಭಿವರಾನಿ ವರ್ಗದಿಂದೆ 
ಪೋಷಕ ನುತ್ತು ಮಹಾಪೋಷಕರನ್ನು ಮಾಡಿಕೊಳ್ಳುವ ಬಗ್ಗೆ ಸಲಹೆ ನೀಡಿದರು. 


೭೨೬ 


ಕಳೆದೆ ವರ್ಷ ಲೆಕ್ಕಪತ್ರ ಸರಿಶೋಧನೆ ಮಾಡಿದೆ ಆಡಿಟರ್‌ ಆಚಾರ್ಯ ಮತ್ತು ಕಂಸನಿ ಅವರನ್ನೇ ಈ ವರ್ಷಕ್ಕೂ 
ಲೆಕ್ಕಪತ್ರ ಪರಿಶೋಧನೆ ನೇಮಿಸಿಕೊಳ್ಳ ಬಹುದೆಂದು ಸಭೆ ಸರ್ವಾನುಮತದಿಂದ ಒಪ್ಪಿತು. ಅದಕ್ಕೆ ಮೊದಲು ಕಳೆದ 
ವರ್ಷದ ಆಯ ವ್ಯಯ ಮತ್ತು ೧೯೯೧ರ ಮುಂಗಡ ಪತ್ರವನ್ನು ಸಭೆಯು ಸರ್ವಾನುಮತದಿಂದ ಒನ್ಬಿತು. 
ಲಕ್ಷ್ಮಿ ಮುದ್ರಣಾಲಯದ ಶ್ರೀ ಅಶೋಕ್‌ಕುಮಾರ್‌ ಅವರು ಅಕಾಡೆಮಿಗೆ ಸ್ಟೀಲ್‌ ಬೀರುವನ್ನು ಕೊಡುಗೆಯಾಗಿ 
ನೀಡಿದರು. ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಸಮರ್ಪಿಸಲಾಯಿತು. ಹುಬ್ಬಳ್ಳಿಯ ಶ್ರೀ ಮುರಳೀಧರ ಪಾಸ್ತೆ ಮತ್ತು 
ಚಿತ್ರದುರ್ಗದ ಶ್ರೀ ಟಿ. ಶಂಭುಲಿಂಗಪ್ಪ ಅವರು ಅಕಾಜಿಮಿಗೆ ಕೃಮವಾಗಿ ರೂ. ೫೦೦ ಮತ್ತು ರೂ. ೧೦೦೧ 


ಖು 


ರೂ. ಗಳ ಕಾಣಿಕೆ ನೀಡುವ ಆಶ್ವಾಸನ ನೀಡಿದರು. ಅವರಿಗೂ ಕೃತಜ್ಞತೆ ಸಲ್ಲಿಸಲಾಯಿತು. 


ಠರಾವುಗಳು : ಚಿತ್ರದುರ್ಗದ ಶ್ರಿ ಮುರುಘಾಮಠದ ಸಂಸ್ಥಾನದ ದಾಖಲೆಗಳ ಪರಿಶೀಲನೆಯ 
ಜವಾಬ್ದಾ ರಿಯನ್ನು ಶ್ರೀ ಜಗದ್ಗುರುಗಳು ಮೂವರು ಯುವ ಸಂಶೋಧಕರಿಗೆ ವಹಿಸಿ ಬಹುದೊಡ್ಡ ಉಪಕಾರವನ್ನು 
ಮಾಡಿದ್ದಾರೆ. ಆ ಮೂವರಲ್ಲಿ (ಶ್ರೀ ಬಿ. ರಾಜಶೇಖರಪ್ಪ, ಶ್ರೀ ಶೈಲ ಅರಾಧ್ಯ, ಶ್ರೀ ಲಕ್ಷ್ಮಣ್‌ ತೆಲಗಾವಿ) ಇಬ್ಬರು 
ಕರ್ನಾಟಿಕ ಸರ್ಕಾರದ ಖಾಯಂ ಹುದ್ದೆಗಳಲ್ಲಿ ನೇಮಕಗೊಂಡವರಾಗಿದ್ದು ಅವರ ಸೇವೆಯನ್ನು ಸಂಬಳ ಸಮೇತ 


ಆರಂಭಕ್ಕೆ ಎರಡು ವರ್ಷಗಳವರೆಗೆ ಸರ್ಕಾರವು ಶ್ರೀ ಮುರುಘಾಮಠಕ್ಕೆ ಒದಗಿಸಿಕೊಡಬೇಕೆಂದು ಕ.ಇ. ಅಕಾದೆನಿಯ 


ಸ್ಯ Ke 
: ಸರ್ವಸದಸ್ಯರ ಸಭೆಯು ಒತ್ತಾಯಿಸುತ್ತ ಜಿ ಎಂಬ ಡಾ|| ಎಂ. ಚಿದಾನಂದಮೂರ್ತಿ ಅವರು ಮಂಡಿಸಿದ ನಿರ್ಣಯವನ್ನು 
“ಡಾ|| ಶ್ರೀನಿವಾಸ ಹಾವನೂರ್‌ ಅವರು ಅನುಮೋದಿಸಿದರು. 


ಡಾ|| ಎಂ. ಚಿದಾನಂದಮೂರ್ತಿಯವರೇ ಕನ್ನಡ ವಿಶ್ವವಿದ್ಯಾಲಯದ ಶೀಘ್ರು ಕಾರ್ಯರಂಭದ ಸಂಬಂಧ 
ಮಂಡಿಸಿದ ನಿರ್ಣಯಕ್ಕೆ ಡಾ|| ಎಸ್‌.ಎಚ್‌. ರಿತ್ತಿ ಅವರಿಂದ ಭಿನ್ನಾಭಿಪ್ರಾಯ ವ್ಯಕ್ತವಾಯಿತು. ಶ್ರೀ ಎನ್‌.ಜಿ. 
ವಾರಿ, ಶ್ರೀ ಚಂದ್ರಶೇಖರ್‌ ಮತ್ತು ಶ್ರೀ ಶ್ರೀನಿವಾಸ ಹಾವನೂರ್‌ ಅವರು ಚರ್ಚೆಯಲ್ಲಿ ಪಾಲ್ಗೊಂಡರು. 


ಪಿಂ ಇತಿಹಾಸ ದರ್ಶನೆ 


ಈಗಾಗಲೇ ಕರ್ನಾಟಕ ಸರ್ಕಾರವು ಹಂಪೆಯಲ್ಲಿ ಕನ್ನಡ ವಿಶ್ವನಿದ್ಯಾಲಯದ ಸ್ಥಾಪನೆಗೆ ನಿರ್ಧಾರ ಕೈಗೊಂಡಿರುವುದರಿಂದ 


ಜು 


ಅದಕ್ಕಾಗಿ ಸರ್ಕಾರವನ್ನು ಅಭಿನಂದಿಸಿ, ಅದರೆ ಕಾರ್ಯಾರಂಭ ಶೀಘ್ರವೇ ಆಗಲಿ ಎಂದು ನಿರ್ಣಯಿಸಲಾಯಿತು. 


ಭಾರತ ಮತ್ತು ಕರ್ನಾಟಕದ ಪ್ರಾಚೀನ ಇತಿಹಾಸದ ಅಧ್ಯಯನಕ್ಕೆ ವಿಶೇಷ ಗಮನ ನೀಡುವ ವ್ಯವಸ್ಥೆಗಳನ್ನು 
ಕರ್ನಾಟಿಕದ ಎಲ್ಲ ವಿಶ್ವವಿದ್ಯಾಲಯಗಳೂ ಕೈಗೊಳ್ಳ ಬೇಕು. ಬೆಂಗಳೂರು, ಮಂಗಳೂರು, ಕಲ್ಬುರ್ಗಿ, ಕುವೆಂಪು 
ನಿಶ್ವವಿದ್ಯಾಲಯಗಳ ಅಧಿಕಾರಿಗಳು ಇದನ್ನು ವಿಶೇಷವಾಗಿ ಗಮನಿಸಬೇಕು ಎಂದು ಡಾ|| ಅ. ಸುಂದರ ಅವರು 
ಮಂಡಿಸಿದ ಶರಾವನ್ನು ಸರ್ವಾನುಮತದಿಂದ ಸಭೆಯ ಸ್ವೀಕರಿಸಿತು. ಅದಕ್ಕೆ ಪೂರಕವಾಗಿ ಕಾಲೇಜುಗಳಲ್ಲಿ ಮತ್ತು 
ಪದವಿಪೂರ್ವ ಕಾಲೇಜುಗಳಲ್ಲಿಯೂ ಅದರ ಮಹೆತ್ವ ಇರುವುದನ್ನು ಚರ್ಚಿಸಲಾಯಿತು. ಐತಿಹಾಸಿಕ ಸ್ಮಾರಕಗಳ 
ರಕಣೆಗೆ ಸಂಬಂಧಿಸಿದಂತೆ ಕಸಲೇಜುಗಳ, ಎನ್‌.ಎಸ್‌.ಎಸ್‌.ನೆ ನೆರವು ಸಡೆಯಬಹುಹೆಂದು ಅಭಿಸ್ರಾಯ 
ಪಡಲಾಯಿತು. 


ಮುಂಬಯಿ ಮತ್ತು ಹೈದರಾಬಾದ್‌ ಕರ್ನಾಟಕಗಳ ಜಿಲ್ಲೆಗಳಿಗೆ ಸಂಬಂಧಸಟ್ಟಿಂತೆ ಪ್ರದಾಭಿಲೇಖಗಳ 
ಸಮಗ್ರ, ವ್ಯಾಪಕ ಮತ್ತು ಕೂಲಂಕಷ ಶೋಧ ಮತ್ತು ಪ್ರಕಟಣೆ ಇದುವರೆಗೆ ಆಗದಿರುವುದು ಶೋಚನೀಯ. 
ಏಕೀಕೃತ, ಅಖಿಲ ಕರ್ನಾಟಕದ ಇತಿಹಾಸದ ಹೆಚ್ಚು ಸಮರ್ಪಕ ಮತ್ತು ಸರ್ವಾಂಗೀಣ ಅಧ್ಯಯನಕ್ಕೆ ಈ ಅಭಾವವು 
ಭಾಧಕವಾಗಿದೆ. ಆದ್ದರಿಂದ ಸದರಿ ಎಲ್ಲ ಜಿಲ್ಲೆಗಳನ್ನು ಕುರಿತು ಈ ಮುಖ್ಯ ವಿಷಯದಲ್ಲಿ ಒಂದು ಸುವ್ಯವಸ್ಥಿತ 
ಯೋಜನೆಯು ಸಿದ್ದ ಸಡಿಸಲ್ಪಟ್ಟು ಅದು ನಿಯಮಿತ ವೇಳೆಯಲ್ಲಿ ಕಾರ್ಯಗತವಾಗುವಂತೆ ಮಾಡಲು ಶೀಘ್ರ ಕ್ರಮ 
ಗಳನ್ನು ಕೈಗೊಳ್ಳ ಬೇಕೆಂದು ಕರ್ನಾಟಕ ಇತಿಹಾಸ ಅಕಾಜಿಮಿಯ ಸರ್ವಸದಸ್ಯರ ಸಭೆಯು ಕರ್ನಾಟಕ ರಾಜ್ಯ 
ಸರ್ಕಾರವನ್ನು ಕಳಕಳಿಯಿಂದ ಕೋರುತ್ತ ದೆ ಎಂದು ಶ್ರೀ ಕೆ. ಅಭಿಶಂಕರ್‌ ಅನರು ಮಂಡಿಸಿದ ನಿರ್ಣಯವನ್ನು 
ಡಾ|| ಸೊರ್ಯನಾಪಕಾಮತ್‌ ಅವರು ಅನುಮೋದಿಸಿದರು. ಮುಂಬೈ ಮತ್ತು ಹೈದರಾಬಾದ್‌ ಕರ್ನಾಟಿಕ ಎಂಬ ಶಬ್ದ 
ಗಳನ್ನು ಕೈಬಿಡುವುದು ಒಳ್ಳೆಯದೆಂದು ಡಾ" ಎಂ. ಚಿದಾನಂದಮೂರ್ತಿ ಅವರು ಸಲಹೆ ನೀಡಿದರು. 


ಕರ್ನಾಟಕದ ಸಕಲ ಸ್ಥಳಗಳನ್ನು ಕುರಿತು ವ್ಯಾಸಕವಾದ ಮತ್ತು ಕೊಲಂಕನವಾದ ಸ್ವಳನಾಮಕೋಶವನ್ನು 
ವಿದ್ಯುಕ್ತವಾಗಿ ಸಿದ್ಧ ಪಡಿಸುವುದು ಅಪೇಕ್ಷಣೀಯ ಅವಶ್ಯಕವೂ ಆಗಿಜಿ. ಅಂತಹೆ ಕೋಶವು ನಿನಿಧೆ ರೀತಿಗಳಲ್ಲಿ ಬಹಳ 
ಉಸಯೋಗಕರವಾಗಬಲ್ಲುದು. ಆದ್ದರಿಂದ ಈ ಮಹತ್ವದ ವಿಷಯದ ಕೋಶದ ಸಂಪುಟಗಳನ್ನು ತಯಾರಿಸಿ 
ಪ್ರಕಟಿಸುವ ಯೋಜನೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಶೀಘ್ರವಾಗಿ ಮಂಜುರಾತಿ ನೀಡಬೇಕೆಂದು ಕರ್ನಾಟಕ 
ಇತಿಹಾಸ ಅಕಾಡೆಮಿಯ ಸರ್ವಸದಸ್ಯರ ಸಭೆಯು ವಿನಂತಿಸುತ್ತದೆ. ಎಂಬ ಶ್ರೀ ಕೆ. ಅಭಿಶಂಕರ್‌ ಅವರ ಮತ್ತೊಂದು 
ಸೂಚನೆಗೆ ಸಭೆಯ ಸರ್ನ್ವಾನುನೋದನೆ ದೊರೆಯಿತು. 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ಆರನೆಯ ವಾರ್ಷಿಕ ಅಧಿವೇಶನವನ್ನು ಕಲಬುರ್ಗಿ ನಗರದಲ್ಲಿ 
ಹೈದರಾಬಾದ್‌ ಕರ್ನಾಟಿಕ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀ ಶರಣಬಸವೇಶ್ವರ ಸಂಸ್ಥಾನಗಳ ಆಶ್ರಯದಲ್ಲಿ ಪ್ರೊ| ವಸಂತ 
ಕುಪ್ಪಗಿ, ಡಾ' ಮಾಣಿಕರಾವ ಧನಶ್ರೀ, ಪ್ರೊ|| ಲಕ್ಕಿ, ಪ್ರೊ|| ಗುಂಜಾಳ ಅನರ ನೆರವಿನೊಂದಿಗೆ ನಡೆಸಬಹುದೆಂದು 
ಶ್ರೀ ಕೆ. ಅಭಿಶಂಕರ್‌ ಅವರು ಮಾಡಿದ ಸೂಚನೆಯನ್ನು ದಾಖಲಿಸಲಾಯಿತು. ಸಭಾಧ್ಯಕ್ಷರ ಭಾಷಣದ ನಂತರ 
ಶ್ರೀ ಎಂ.ಬಿ. ಪಾಟೀಲ್‌ ಅವರು ವಂದನಾರ್ಪಣೆ ಮಾಡಿದರು. ' 


೧೪೭.೯೧ ರಂದು ಬೆಳಿಗ್ಗೆ ೮.೩೦ಕ್ಕೆ ಚಿತ್ರದುರ್ಗದ ಬೃಹನ್ಮಠದ ಅವರಣದಲ್ಲಿ ಸಮ್ಮೇಳನದ ಐದನೆಯ 
ಗೋಷ್ಮಿಯು ಡಾ| ಶ್ರೀನಿವಾಸ ಹಾನನೂರ್‌ ಅದರ ಅಧ್ಯಕ್ಷತೆಯಲ್ಲಿ ನಡೆಯಿತು. ೧೪ ಜನ ನಿದ್ವಾಂಸರು ತಮ್ಮ 
ಪ್ರಬಂಧಗಳನ್ನು ಮಂಡಿಸಿದರು. ಅದೇ ಸ್ಥಳದಲ್ಲಿ ಡಾ|| ಪ್ರತಿಭಾ ಚಿಣ್ಣಪ್ಪ ಅವರ ಅಧ್ಯಕತೆಯಲ್ಲಿ ನಡೆದ ಆರನೆಯ 


ವಿಚಾರಗೋಷ್ಠಿ ಯಲ್ಲಿ ಹೆನ್ನೊಂದು ಪ್ರಬಂಧಗಳು ಮಂಡಿತವಾದವು. ಐದನೆಯ ಗೋಷ್ಠಿ ಯನ್ನು 


ಇತಿಹಾಸ ದರ್ಶನ ೨೩೧ 


pS 


4 


ಶ್ರೀ ವಿಜಯಕುಮಾರ್‌ ಅವರೂ ಆರನೆಯ ಗೋಷ್ಠಿಯನ್ನು ಡಾ| ಎಚ್‌.ಆರ್‌. ರಘುನಾಥಭಟ್ಟಿರು ನಿರ್ವಹಿಸಿದರು. 
ಅದೇ ದಿನ ಮಧ್ಯಾಹ್ನ ೨ ಗಂಟಿಗೆ ಎಸ್‌. ಜೆ.ಎಂ. ಕಲ್ಯಾಣನುಂಟಿಪದಲ್ಲ ಡಾ|| ಎಸ್‌.ವಿ. ದೇಶಿಕಾಚಾರ್‌ ಅವರ 
ಅಧ್ಯಕ್ಷತೆಯಲ್ಲಿ ನಡೆದ ಏಳನೆಯ ವಿಚಾರ ಗೋಷ್ಠಿಯಲ್ಲಿ ೧೧ ಪ್ರಬಂಧಗಳು ಮಂಡನೆಯಾದವು. ಶ್ರೀ ಕೆ.ಬಿ. 
ಶಿವತಾರಕ್‌ ಅವರು ನಿರ್ವಹಣೆ ಮಾಡಿದರು. ಸಮ್ಮೇಳನದ ಅಂತಿಮಗೋಸ್ಮಿ ಡಾ|| ಜ್ಯೋತ್ಸ್ನಾ ಕಾಮತ್‌ ಅವರ 
ಅಧ್ಯಕ್ಷತೆಯಲ್ಲಿ ಸಂಜೆ ೪ ಗಂಟಿಗೆ ಆರಂಭವಾಯಿತು. ಶ್ರೀ ಎಚ್‌. ರೇವಣಸಿದ್ದಪ್ಪ ಅವರು ನಿರ್ವಹಿಸಿದ ಗೋಷ್ಠಿ ಯಲ್ಲಿ 
೧೩ ಪ್ರಬಂಧಗಳ ಮಂಡನೆಯಾಯಿತು. 


೧೪೨೭೨೯೧ ರಂದು ಸಂಜಿ ೫--೩೦ಕ್ಕೆ ಸಮ್ಮೇಳನದ ಮುಕ್ತಾಯ ಸಮಾರಂಭವು ಬೃಹನ್ಮಠದ ಉತ್ತರಾಧಿ 
ಕಾರಿಗಳಾದ ಪೂಜ್ಯ ಶ್ರೀ ಶ್ರೀ ಶಿವಮೂರ್ತಿ ಸ್ತಾವಿಂಿಗಳ ಸಮ್ಮುಖದಲ್ಲಿ: ಪೂಜ್ಯ ತರಳಬಾಳು ಜಗದ್ಗು ರು ಶ್ರೀ ಶ್ರೀ 
ಡಾ| ಶಿನಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಧ್ಯಶತೆಯಲ್ಲಿ, ನಡೆಯಿತು. ಶ್ರೀಮತಿ ಬಿ.ಸಿ. ಶೋಭಾ 
ಮತ್ತು ವೃಂದದವರಿಂದ ಪ್ರಾರ್ಥನೆಯಾದ ನಂತರ ಜಿಲ್ಲಾ ರಕ್ಷಣಾಧಿಕಾರಿಗಳೂ ಹಾಗೂ ಸ್ವಾಗತ ಸಮಿತಿಯ 
ಸದಸ್ಯರೂ ಆದ ಶ್ರೀ ಜೀವನ್‌ ವಿ. ಗಾಂವಕರ್‌ ಅವರು ಸ್ವಾಗತಿಸಿದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ 
ಬಂದಿದ್ದ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊ| ಎಂ.ಅರ್‌. ಗಜೇಂದ್ರಗಡ ಅವರು ಆಗಮಿಸಿ 
ಇತಿಹಾಸದ ಮಹತ್ವ ಕುರಿತು ಔಚಿತ್ಯಪೂರ್ಣ ಭಾಷಣ ಮಾಡಿದರು. ಪ್ರಸಿದ್ಧ ವಿದ್ವಾಂಸರಾದ ಡಾ|| ಎಂ. 
ಚಿದಾನಂದಮೂರ್ತಿ ಅವರು ಸಮಾರೋಪ ಭಾಷಣ ಮಾಡಿದ ನಂತರ ಬೃಹನ್ಮಠದ ಉತ್ತರಾಧಿಕಾರಿಗಳಾದ ಪೂಜ್ಯ 
ಶಿವಮೂರ್ತಿ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಆ ನಂತರ ಸಮ್ಮೇಳನಾಧ್ಯಕರು, ಪ್ರತಿನಿಧಿಗಳ ಪರವಾಗಿ 
ಡಾ|| ಸೂರ್ಯನಾಥ್‌ ಕಾಮತ, ಡಾ|| ಎಚ್‌.ಎಸ್‌. ಗೋಪಾಲರಾವ್‌, ಡಾ|| ಅ. ಸುಂದರ, ಡಾ|| ಜ್ಯೋತ್ಸ್ನಾ 
ಕಾಮತ್‌ ಮತ್ತು ಡಾ|| ಎಸ್‌.ಓ. ಪಾಟೀಲ್‌ ಅವರು ಸಮ್ಮೇಳನದ ಯಶಸ್ಸು, ಸ್ಥಳೀಯರ ಸಹಕಾರ ಮತ್ತು 
ವಿಶ್ವಾಸಗಳ ಬಗ್ಗೆ ಮೆಚ್ಚುಗೆಯ ಮಾತನ್ನಾಡಿ ಕೃತಜ್ಞ ತೆ ಸೂಚಿಸಿದರು. ಎಸ್‌.ಜೆ. ಎಂ ವಿದ್ಯಾಪೀಠದ ಆಡಳಿತಾಧಿಕಾರಿ 
ಗಳಾದ ಶ್ರೀ ಕೆ.ಎಂ. ವೀರೇಶ್‌ ಅವರು ವಂದನಾರ್ಪಣೆ ಮಾಡಿದರು. ಇಡೀ ಕಾರ್ಯಕ್ರಮವನ್ನು ಸ್ವಾಗತ ಸಮಿತಿಯ 
ಸದಸ್ಯರಾದ ಪ್ರೊ|| ಜಿ.ಎಂ. ಬಸವರಾಜ್‌ ಅವರು ನಿರ್ವಹಣೆ ಮಾಡಿದರು. ಸಮ್ಮೇಳನದ ಮೂರೂ ದಿನ ಸಂಜೆ 
ಆಕರ್ಷಣೀಯ ಸಾಂಸ್ಕ್ರತಿಕ ಕಾರ್ಯಕ್ರಮಗಳು ನಡೆದವು. ಮೊದಲ ದಿನ ಅಂತರರಾಷ್ಟ್ರೀಯ ಬಪ್ಪಿನಕುದ್ರು 
ಶ್ರೀ ಕೊಗ್ಗ ಕಾಮತರ ಶ್ರೀ ಗಣೇಶ ಯಕ್ಷಗಾನ ಮಂಡಳಿಯವರಿಂದ “ಲಂಕಾದಹನ' ಪ್ರಸಂಗ ಮತ್ತು ಎರಡನೆಯ 
ದಿನ ಅಜೀ ತಂಡದವರಿಂದ "ಗರುಡಗರ್ವಭಂಗ' ಪ್ರಸಂಗದ ಪ್ರದರ್ಶನದ ಏರ್ಪಾಡಾಗಿತ್ತ್‌. ಮೂರನೆಯ ದಿನ ಸಂಜೆ 
ಆಕಾಶವಾಣಿ ಕಲಾನಿದ ಶಿವಮೊಗ್ಗ ಶ್ರೀ ಎಚ್‌. ವೇಣುಗೋಪಾಲ್‌ ಮತ್ತು ತಂಡದವರಿಂದ ಸುಗಮ ಸಂಗೀತ 
ಕಾರ್ಯಕ್ರಮ ನಡೆಯಿತು. 


ವಿಚಾರ ಸಂಕಿರಣ : ೧೯೯೧ ರಲ್ಲಿ ಪ್ರಕಟವಾದ ಓದುಗರ ವಿಶೇಷ ಗಮನ ಸೆಳೆದ ಶ್ರೀ ಎನ್‌.ಪಿ. 
ಶಂಕರನಾರಾಯಣರಾಯರ "ಸ್ವಾತಂತ್ರ್ಯಗಂಗೆಯ ಸಾವಿರ ತೊರೆಗಳು' ಎಂಬ ಉತ್ತಮ ಕೃತಿಯನ್ನು ಈುರಿತು 
ಅಕಾದೆವಿಂಿಯುು ನವಕರ್ನಾಟಕ ಪ್ರಕಾಶನದ ಆಶ್ರಯದಲ್ಲಿ ನಿಜಾರಸಂಕಿರಣವೊಂದನ್ನು ೬-೧೦-೯೧ರಂದು ಬೆಂಗಳೂರಿನ 
ಗಾಂಧಿಭವನದಲ್ಲಿ ವಿರ್ಪಡಿಸಿತ್ತು. 


ಬೆಳಿಗ್ಗೆ ೧೦ ಗಂಟೆಗೆ ಆರಂಭವಾದ ಮೊದಲ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ|| ಎಸ್‌.ವಿ. ದೇಶಿಕಾಚಾರ್‌ 
ಅವರು ವಹಿಸಿದ್ದು ಶ್ರೀ ಎಂ.ಪಿ. ಪ್ರಕಾಶ, ಡಾ| ಬರಗೂರು ರಾಮಚಂದ್ರಪ್ಪ, ಡಾ| ಎಸ್‌. ಚಂದ್ರಶೇಖರ್‌ ಮತ್ತು 
ಪೊ) ಅಬ್ದುಲ್‌ ಅಜೀಜ್‌ ಅವರು ಕೃತಿಯ ನಿವಿಧ ಮುಖಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡಿಸಿದರು. 
ಡಾ|| ಎಚ್‌.ಎಸ್‌. ಗೋಪಾಲರಾವ್‌ ಅವರು ಸ್ನಾಗತಿಸಿದ ನಂತರ ಪ್ರಕಾಶಕ ಶ್ರೀ ಆರ್‌.ಎಸ್‌. ರಾಜಾರಾಂ ಅವರು 
ಕೃತಿಯ ಪ್ರಕಟಿಣೆಯ ಬಗ್ಗೆ ವಿವರ ನೀಡಿದರು. ಗೋಷ್ಠಿಯನ್ನು ಶ್ರೀ ಎಸ್‌.ಎ. ಜಗನ್ನಾಥ್‌ ನಿರ್ವಹಿಸಿದರು. 


೨೭೨೨ ಇತಿಹಾಸ ದರ್ಶನ 


ಸೆಂಸ್ಕೆಗಳಿಗೂ, ಮಹೆನೀಯರಿಗೂ ಅಕಾದೆಮಿಯು ಕೃತಜ್ಞತೆಯನ. 


೦ಭವಾ 


ಗಾದೆ 
ವಿಧ 


ಎರಡನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರೊ|| ಜಿ.ಎಸ್‌. ದೀಕ್ಷಿತ್‌ ಅವರು 
ವಿಷಯಗಳ ಬಗ್ಗೆ ಡಾ| ಸೂರ್ಯನಾಥ್‌ ಕಾಮತ್‌, ಶ್ರೀ ಕೆ. ಅಭಿಶಂಕರ್‌, 
ಶ್ರೀನಿವಾಸ್‌ ಪೊ | ಎಲ್‌.ಎಸ್‌. ಶೇಷಗಿರಿರಾವ್‌ ಅನರು ವಿಶ್ಲೇಷಿಸಿದರು. ಎರಡೂ ಗೋಷ್ಠಿ ಗಳಲ್ಲಿ 


ಇ 
— ಬ ದನ 


ಮಂಡಿತವಾವ ವಿಷಯಗಳು ಮತ್ತು ಕೃತಿಯ ಸಮೀಕ್ಷೆಯನ್ನು ಡಾ] ಆರ್‌. ರಾಮಕೃಷ್ಣನ್‌ ಅವರು ಮಾಡಿದರು. 
ಡಾ| ಎಚ್‌.ಎಸ್‌. ಗೋಪಾಲರಾವ್‌ ನಿರ್ವಹಿಸಿದರು. ಶ್ರೀ ಎಂ.ಬಿ. ಪಾಟೀಲ್‌ ಅವರು 


ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆ : ಕಳೆದ ವರ್ಷದಂತೆಯೇ ಈ ನರ್ಷವು ಅಕಾದೆಮಿಯು 


ಇಸಿತ ಪರಂಪರೆ ಉಳಿಸಿ ದಿನಾಚರಣೆಯನ್ನು ರಾಜ್ಯದಾದ್ಯಂತ ನಡೆಸಿದೆ. 


ಟಃ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೊ|| ಜಿ.ಎಸ್‌. ದೀಕ್ಷಿತ್‌ ಅವರು 


ಉದ್ಧಾಟನೆಯನ್ನು 


ದಿನಾಚರಣೆಯ ಆಂಗನಾಗಿ ಕಳೆದ ವರ್ಷದಂತೆಯೇ ಈ ವರ್ಷವು ಸ್ಟೇಟ್‌ ತ್ಯಾಂಕ್‌ ಅಫ್‌ ಮೈಸೂರು 
ಸಂಸ್ಥೆಯು ಬೆಂಗಳೂರು ಮುಖ್ಯ ಕಛೇರಿಯ ಜನರಲ್‌ ಮ್ಯಾನೇಜರ್‌” ಶ್ರೀ ಬಾಲಗೋಪಾಲ್‌ ಅವರು ನೀಡಿದ್ದ 
ಉದಾರಥನೆ ಸಹಾಯದೊಂದಿಗೆ, ಕಲಾನಿದ ಶ್ರೀ ಕಮಲೇಶ್‌ ಅವರು ವಿನ್ಯಾಸಗೊಳಿಸಿ ಸಿದ್ಧಪಡಿಸಿದ ಕೊಟ್ಟಿದ್ದ ಭಿತ್ತಿ 
ಸತ್ರನನ್ನು ಸಮಾರಂಭದಲ್ಲಿ ಬಿಡುಗಡೆ ಮಾಡಲಾಯಿತು. ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಕರ್ನಾಟಕದಾದ್ಯಂತ 
ಇರುವ ಉತ್ಸಾಹೀ ಆಸಕ್ತ ಇತಿಹಾಸಾಭಿಮಾನಿಗಳಾದ ಅಕಾಡೆಮಿಯ ಸದಸ್ಯರಿಗೆ ಭಿತ್ತಿ ಪತ್ರಗಳನ್ನು ರವಾಥಿಸಲಾಗಿತ್ತು. 


ಅವರುಗಳು ಅಕಾದೆವಿಂಿಯ ಕರೆಯಂತೆ ೩೧-೧೦-೯೧ ರೆಂದು ತಮ್ಮ ಊರುಗಳಲ್ಲಿ ಊರಿನ ಅಧಿಕಾರಿಗಳ ಗಣ್ಯರ ನೆರವಿ 


ನೊಂದಿಗೆ ಭಿತ್ತಿ ಪತ್ರಗಳನ್ನು ಗಮನಸೆಳೆಯುವ ಸ್ಥಳಗಳಲ್ಲಿ ಅಂಟಿಸಿ, ಸರಳ ಸಮಾರಂಭಗಳನ್ನು ನಡೆಸಿ, ಅಕಾದೆಮಿಯ 
ಉದ್ದೇಶವು ಸಫಲವಾಗಲು ನೆರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕೊಟ್ಟೂರಿನ ಶ್ರೀ ಎಸ್‌.ಎಂ. ನಾಗಭೂಷಣ ಕಾಜಗೇರಿಯ 
ಶ್ರೀ ಎಸ್‌, ರಾಜೇಂದ್ರಪ್ಪ, ಗುಲ್ಬರ್ಗದ ಪ್ರೊ|| ವಸಂತ ಕುಷ್ಟಗಿ, ಕೂಡ್ಲಿ ಗಿಯ ಶ್ರೀ ವಿಜಯಕುಮಾರ್‌ 
ಚಿತ್ರಮರ್ಗದ ಕೆ. ವೆಂಕಣ್ಣ ಚಾರ್‌, ಗುಲ್ಬರ್ಗಾದ ಶ್ರೀಮತಿ ಪರ್ನಿನ್‌ ರುಕ್ಟ್ಯ್ಯಾನಾ ಅವರುಗಳು ವಿವಿಧ ಸ್ಥಳಗಳಲ್ಲಿ 
ಕಾರ್ಯಕ್ರಮಗಳನ್ನು ನೆಡೆಸಿ, ಅಕಾದೆಮಿಯ ಕಾರ್ಯಸಫಲತೆಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ 
ಧನ್ಯವಾದಗಳನ್ನು ಅರ್ಪಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲಾ ಶಾಲಾ, ಕಾಲೇಜು, ಸಂಘ 


ಶಿ ಸೂಚಿಸುತ್ತ ದೆ. 
ಧಿ 


ಜನ್ಮ ಶತಮಾನೋತ್ಸವಗಳು : ದಿನಾಂಕ ೬-೬-೧೯೯೧ ರಂದು ಸಂಜೆ ಬೆಂಗಳೂರಿನ ಗಾಂಧೀಸಾಹಿತ್ಯ 
ಸಂಘೆದಲ್ಲಿ, ಅದೇ ಸಂಸ್ಥೆಯ ಸಹಕಾರದೊಂದಿಗೆ ಅಕಾಜಿಮಿಯು ಪ್ರೊ|| ಜಿ.ಎಸ್‌. ದೀಕ್ಷಿತ ಅವರ ಅಧ್ಯಕ್ಷತೆಯಲ್ಲಿ 
ಪಂಡಿತ ತಾರಾನಾಥರ ಜನ್ಮ ಶತಮಾನೋತ್ಸವವನ್ನು ಆಚರಿಸಿತು. ಸಮಾರೆಂಭದಲ್ಲಿ ಪಂಡಿತ ತಾರಾನಾಥರ ಬದುಕ್ಕು 


AY 


ಹ 
ಚ 


ಸಾಧನೆಗಳನ್ನು ಕುರಿತು ಶ್ರೀ ನೀಲತ್ತ ಹಳ್ಳಿ ಕಸ್ತೂರಿ ಮತ್ತು ಶ್ರೀ ಎನ್‌.ಪಿ. ಶಂಕರನಾರಾಯಣರಾವ್‌ ಅವರು 


ಉಪನ್ಯಾಸ ಮಾಡಿದರು. ಜೆ 


೪-೧-೯೨ ರಂದು ಸಂಜೆ ಅದೇ ಗಾಂಧೀ ಸಾಹಿತ್ಯ ಸಂಘೆದಲ್ಲೇ, ಆದೇ ಸಂಸ್ಥೆ ಯ ಸಹಕಾರದೊಂದಿಗೆ 
ಡಾ|| ಎಂ.ಎಚ್‌. ಕೃಷ್ಣ ಅವರ ಜನ್ಮ ಶತಮಾನೋತ್ಸನವನ್ನು ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು 
ಫೊ! ಎಂ.ಪಿ.ಎಲ್‌. ಶಾಸ್ತ್ರಿ ಅವರು ವಹಿಸಿದ್ದರು. ಡಾ|| ಎಂ.ಎಚ್‌. ಕೃಷ್ಣ ಅವರನ್ನು ಕುರಿತು ಡಾ| ವಿ. 
ದೊರೆಸಾ ಮಿ ಅಯ್ಯಂಗಾರ್‌ ಅವರು ಮಾತನಾಡಿದರು. ಆ ಸಂದರ್ಭದಲ್ಲೇ ಡಾ|| ಎಂ.ಎಚ್‌. ಕೃಷ್ಣ ಅವರ ಬಗೆಗೆ 


ಇತಿಹಾಸ ದರ್ಶನ ಅಿತ್ತಿತ್ಟಿ 


ಗೆ 


ಜಿ 


\ 
ಸ 


ವಿಶೇಷ ಅಧ್ಯಯನ ಮಾಡಿರುವ, ಅವರ ಸಂಬಂಧಿಗಳಲ್ಲೊಬ್ಬರಾದ ಶ್ರೀ ಕೆ.ಜಿ. ನಾಗರಾಜನ್‌ ಅವರನ್ನು 
ಅಕಾಡೆಮಿಯ ಸತ್ಯರಿಸಿತು. ೧೯-೧-೧೯೯೨ ರಂದು ಅಕಾಡೆಮಿಯ ಬೆಂಗಳೂರು ನಗರ ಸಮಿತಿಯು 
ಡಾ|| ಎಂ.ಎಚ್‌. ಕೃಷ್ಣ ಅವರ ಸಾಧನೆಗಳನ್ನು ಮತ್ತು ಕೃತಿಗಳನ್ನು ಕುರಿತಂತೆ ನಿಚಾರ ಸಂಕಿರಣ ಕಾರ್ಯಕ್ರಮ 
ವೊಂದನ್ನು ಬೆಂಗಳೂರಿನ ಮಿಥಿಕ್‌ ಸೊಸೈಟಿಯಲ್ಲಿ ಹಮ್ಮಿಕೊಂಡಿತ್ತು . ಡಾ| ಎ.ವಿ. ನರಸಿಂಹಮೂರ್ತಿ ಅವರ 
ಅಧ್ಯಕ್ಷತೆಯಲ್ಲಿ ಶ್ರೀ ಡಿ.ವಿ. ಜೀವರಾಜ್‌, ಡಾ|| ಎಂ.ಎಸ್‌. ಕೃಷ್ಣೆ ಮೂರ್ತಿ, ಡಾ| ಎಚ್‌.ಎಸ್‌. ಗೋಪಾಲರಾವ್‌, 
ಶ್ರೀಮತಿ ವಸೆಂತಲಕ್ಷ್ಮಿ ಅವರು ಕೃಷ್ಣ ಅವರ ವಿವಿಢ ಕಾರ್ಯಕ್ಷೇತ್ರಗಳ ಸಾಧನೆಯನ್ನು ವಿಶ್ಲೇಷಿಸಿದರು. 


ಇತಿಹಾಸ ಪರೀಕ್ಷೆಗಳು : ದ್ವಿತೀಯ ನಿ.ಯು.ಸಿ.ಯ ಇತಿಹಾಸ ವಿದ್ಯಾರ್ಥಿಗಳಿಗೆ ನಡೆಸುವ ಪ್ರಶಸ್ತಿ 
ಮತ್ತು ೧೮ ವರ್ಷ ಮೀರಿದನರಿಗೆ ನಡೆಸುವ ಪರಿಣತ ಪರೀಕ್ಷೆಗಳನ್ನು ಈ ವರ್ಷ ಮಾರ್ಚ್‌ ೧೫ ರಂದು ಕರ್ನಾಟಕದ 
ನಾಲ್ಕು ಕೇಂದ್ರಗಳಲ್ಲಿ (ಬೆಂಗಳೂರು, ಮೈಸೂರು, ಧಾರವಾಡ, ಗುಲ್ಬರ್ಗಾ) ನಡೆಸಲಾಯಿತು ಪ್ರಶಸ್ತಿ "ಪರೀಕ್ಷೆಗಳಿಗೆ 
ಒಟ್ಟು ೪೯೩೫ ವಿದ್ಯಾರ್ಥಿಗಳು, ಪರಿಣತ ಪರೀಕ್ಷೆಗಳಿಗೆ ೩೧ ಜನೆ ಕುಳಿತಿದ್ದು (ಬೆಂಗಳೂರು ೨೩೫೦ ಮೈಸೂರು ೯೨೫ 
ಧಾರವಾಡ ೧೩೭೫ ಗುಲ್ಬರ್ಗಾ ೨೮೫) ಬೆಂಗಳೂರು ಕೇಂದ್ರದಲ್ಲಿ ಶ್ರೀ ವೆಂಕಟರಾಜು, ಶ್ರೀ ಓ.ಜಿ. ನರಸಿಂಹಮೂರ್ತಿ, 
ಮೈಸೂರು ಕೇಂದ್ರದಲ್ಲಿ ಡಾ|| ಎಂ.ಎಸ್‌. ಕೃಷ್ಣೆ ಮೂರ್ತಿ, ಧಾರವಾಡ ಸೇಂದ್ರದಲ್ಲಿ ಪ್ರೊ| ಸಿ.ವಿ. ಮಠದ 
ಗುಲ್ಬರ್ಗಾ ಕೇಂದ್ರದಲ್ಲಿ ಪ್ರೊ|| ವಸಂತ ಕುಷ್ಟಗಿ ಅವರು ಪರೀಕ್ಷೆಗಳು ಸಮರ್ಪಕವಾಗಿ ನಡೆಯಲು ಜವಾಬ್ದಾರಿ 
ಹೊತ್ತು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಅಕಾಡೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. ಎರಡೂ ಪರೀಕ್ಷೆಗಳ ಸಂಪೂರ್ಣ 
ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತು, ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಸಿ.ಆರ್‌. ಗಾಡಗೋಳಿ ಅವರಿಗೆ 
ಅಕಾದೆಮಿಯು ಧನ್ಯವಾದಗಳನ್ನರ್ಪಿಸುತ್ತ ಡಿ. 


ಕಾರ್ಯಕಾರೀ ಸಮಿತಿ ಸಭೆಗಳು: ೧೯೯೧ ನೆಯ ಸಾಲಿನಲ್ಲಿ ಆಕಾಡೆಮಿಯ ಕಾರ್ಯಕಾರೀ 
ಸಮಿತಿಯು ಬೆಂಗಳೂರಿನಲ್ಲಿ ಆರು ಬಾರಿ ಸಭೆ ಸೇರಿ (ಆ.೨-೯೧, ೨೫-೩-೧೯೯೧, ೨೦೨೫೨೯೧, ೪೭೯೧ 
೨೨-೮-೯೧, ೪-೧೨-೯೧) ಅಕಾಡೆಮಿಯ ವಿವಿಧೆ ಕಾರ್ಯ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿ, ಅಕಾಡೆಮಿಯ 
ಉದ್ದೇಶಿತ ಕಾರ್ಯಕ್ರಮಗಳು ಫಲಪ್ರದವಾಗಲು ನೆರವಾಗಿದೆ. ಕಾರ್ಯಕಾರೀ ಸಮಿತಿಯ ಸದಸ್ಯರ ಸಲಹೆ 
ಸಹಕಾರಗಳು ಅತ್ಯಂತ ಮಹತ್ವದ್ದಾ ಗಿಜಿ. ಬೆಂಗಳೂರಿನಿಂದ ಹೊರಗಿರುವ ಕಾರ್ಯಕಾರೀ ಸಮಿತಿಯ ಸದಸ್ಯರೂ ಸಹೆ 
ಅವಕಾಶವಾದಾಗ ಸಭೆಗಳಲ್ಲಿ ಪಾಲ್ಗೊಂಡು, ಉಳಿದಂತೆ ಪತ್ರಮುಖೇನ ಸಂಪರ್ಕವಿಂಸಿಕೊಂಡು, ಬೆಂಗಳೂರಿಗೆ 
ಬಂದಾಗ ಪದಾಧಿಕಾರಿಗಳ ಭೇಟಯಾಗಿ ಸಲಹೆ-ಸಮಾಲೋಚನೆ ನಡೆಸುತ್ತಾ ಅಕಾಡೆಮಿಯ ಕಾರ್ಯಕ್ರಮಗಳ 
ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅನಕೆಲ್ಲರಿಗೂ ಹೈತ್ಪೂರ್ವಕ ಧನ್ಯವಾದಗಳು. 


ಸದಸ್ಯರ ಸಂಖ್ಯೆ ; ಈ ವಾರ್ಷಿಕ ಮಹಾಸಭೆಯ ಹೊತ್ತಿಗೆ ಅಕಾಡೆಮಿಯ ಸದಸ್ಯತ್ವದ ವಿವರ ಹೀಗಿದೆ. 
ಆಜೀವ ಸದಸ್ಯರು: ೩೫೨. ಸಾಮಾನ್ಯ ಸದಸ್ಯರು: ೨೯೦. ಹಂದೆ ೧೯೮೬-೮೭ಕ್ಕೆ ೧೩೧, ೧೯೮೭-೮೮ಕ್ಕೆ ೧೧ 4-೧೩೧ 
೧೯೮೮-೮೯ಕ್ಕೆ ೬೭೧೪೨ ೧೯೮೯೯೦ ೨೯೫-೨೫೦; ೧೯೯೦-೯೧ಕ್ಕೆ ೩೫೨-4೨೯೦ (೧೯೯೨ಕ್ಕೆ ಸಾಮಾನ್ಯ 
ಸದಸ್ಯರಲ್ಲಿ ೧೬ ಜನ ಮಾತ್ರ ನವೀಕರಿಸಿರುತ್ತಾರೆ) 


ಉತ್ತರ ಕರ್ನಾಟಕದ ಸಂಸ್ಕೃತಿ ಸಂವರ್ಧನೆ : ಡಾ| ಹಾವನೂರ್‌ ಅವರು ಕೈಗೊಂಡಿರುವ ಬೊಂಬಾಯಿ 
ಕರ್ನಾಟಕದ ೧೭೦೦-೧೯೨೦ರ ಅವಧಿಯ ಸಾಮಾಜಿಕ ಇತಿಹಾಸದ ಪುನಾರಚನೆಗಾಗಿ ಐತಿಹಾಸಿಕ ದಾಖಲೆಗಳ 
ಅಧ್ಯಯನ, ರಕ್ಷಣೆ, ವಿಶ್ಲೇಷಣೆ ಇತ್ಯಾದಿ ಮಹತ್ವದ ಕಾರ್ಯಗಳನ್ನು ಸ್ವಾಯತ್ತವಾಗಿ ಕರ್ನಾಟಕ ಇತಿಹಾಸ 
ಅಕಾದೆನಿಯ ಅಂಗಸಂಸ್ಥೆ ಯಾಗಿ ನಡೆಸಲು ಕಾರ್ಯಕಾರೀ ಸಮಿತಿಯ ಒಪ್ಪಿಗೆ ನೀಡಿದ್ದು, ಅಧ್ಯಯನ ಕಾರ್ಯ 
ನಡೆಸುತ್ತಿರುವ ಡಾ|| ಹಾನನೂರ್‌ ಅವರು ಅಕ್ಟೋಬರ್‌ ೧೯೯೦ ರಿಂದ ನವೆಂಬರ್‌ ೧೯೯೧ ರವರೆಗಿನ ಕಾರ್ಯ 
ಯೋಜನಾ ವರದಿಯನ್ನು ನನ್ಮು ಮುಂದಿಟ್ಟಿದ್ದಾರೆ. ಅಕಾಜಿಮಿಯು ಅವರಿಗೆ ಯಶಸ್ಸನ್ನು ಕೋರುತ್ತದೆ. 


೨೩೪ ಇತಿಹಾಸ ದರ್ಶನ 


Way 


ಕೃತಜ್ಞತೆಗಳು : : ಚಿತ್ರದುರ್ಗದಲ್ಲಿ ಅಕಾದೆಮಿಯ ೫ನೆಯ ವಾರ್ಷಿಕ ಸಮ್ಮೆ ಮಳನವನ್ನು ಅತ್ಯಂತ ಯಶಸ್ವಿ 
ಯಾನ, ನಡೆಯಲು ಸಡಕಾ ಭಾಗವಹಿಸಿದ್ದ ಪ್ರತಿನಿಧಿಗಳು, ಅಚ್ಚು ಕಟ್ಟಾಗಿ * ನಡೆಸಿಕೊಟ್ಟ ಚಿತ್ರದುರ್ಗದ 
ಶ್ರೀ ಮುರುಘರಾಜೇಂದ್ರ ಬೃಹ ಹನ್ನ! ಠದ ಪರಮಪುಜ್ಯ ಜಗದ್ಗು ರುಗಳಾದ ಶ್ರೀ ಶ್ರೀ ಮ ಿಕಾರ್ಟುನ ಮುರುಘರಾಜೇಂದ್ರ 
ಮಹಾ ಹಾಸ್ಟಾಮಿಗಳು ಮತ್ತು ಚಿತ್ರದುರ್ಗದ ಗಣ್ಯರು, ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು. 
ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯ ಕ್ರಮಕ್ಕೆ ಅರ್ಥಿಕ ನೆರವು ನೀಡಿದ ಸ್ಟೇಟ್‌ ಬ್ಯಾಂಕ್‌ ಅಫ್‌ `'ಮೈಸೂರ್‌ನ 
ಜರಿಯ ಅಧಿಕಾರಿ ಶ್ರೀ ಚಯ ಭಿತ್ತಿ ಸತ್ರ ಸಿದ್ಧ ಮಾಡಿಕೊಟ್ಟ ಕಲಾವಿದ ಶ್ರೀ ಕನುಲೇಶ್‌, ಆ 
ಕಾರ್ಯಕ್ರಮದ ಹ ಗೆ ಕಾರಣರಾದ ವಿನಿಧ ಸ್ನ ಸ್ಥಳಗಳ ಗಣ್ಯರು, ಇತಿಹಾಸ ಪರೀಕ್ಷೆಗಳ ಸಂದರ್ಭದಲ್ಲಿ ಸಹೆಕರಿಸಿದ 
ವಿವಿಧೆ ಯರು, 'ಸ್ಥಳವಕಾಶ ನೀಡಿದೆ ಚಾ ಕಾಲೇಜುಗಳ ಮುಖ್ಯಸ್ಥರು. ಇತಿಹಾಸ ದರ್ಶನ ಏಳನೆಯ 
ಸಂಚಿಕೆಗೆ ೫,೦೦೦ ರೂ. ಗಳ ನೆರವು ನೀಡಿರುವ ಚಿತ್ರದುರ್ಗದ ಬ ಹನ್ಮ; ತದ ಸ್ವಾಮೀಜಿ ಅವರು ಮತ್ತು ಚಿತ್ರದುರ್ಗದ 
ಗಣ್ಯರು, ಆಶ್ವಾ ಸನೆಯಂತೆ ೫೦೧ ರೂ.ಗಳ ಕಾಣಿಕೆ seth ಹುಬ್ಬ ಛ್ಳಿಯ ಶ್ರೀ ಮುರಳೀಧರವಾಸ್ತೆ "ಅವರಿಗೂ, 
೧೯೯೨ರ ಜಾ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ರೂ. ಹ ೦೦೦ ಸಹಾಯಧನ ನೀಡಿರುವ ಕರ್ನಾಟಕ 
ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಅಧಿಕಾರಿಗಳಿಗೆ, ನಮ್ಮ ಕಾರ್ಯಕ್ರನುಗಳಿಗೆ 
ಸ್ಥಳಾವಕಾಶ, ಸಹಕಾರ ನೀಡುತ್ತಿರುವ ಬೆಂಗಳೂರಿನ ಮಿಥಿಕ್‌ ಸೊಸೈಟಿ, ಗಾಂಧೀಸಾಹಿತ್ಯ ಸೆಂಘೆ, ಗೋಖಲೆ ಸಾರ್ವ 
ಜನಿಕ ಸಂಸ್ಥೆ, ವೆಂಕಟಪ್ಪ ಆರ್ಟ್‌ ಗ್ಯಾಲರಿಯ ಅಧಿಕಾರಿಗಳು, ಇತಿಹಾಸ ದರ್ಶನದ ೬ ಮತ್ತು ೭ ನೆಯ ಸಂಪುಟಿಗಳ 
ಸಂಪಾದನೆಯ ಜವಾಬ್ದಾರಿ ಹೊತ್ತಿರುವ ಡಾ| ಸೂರ್ಯನಾಥ್‌ ಕಾಮತ್‌, ಶ್ರೀ ದೀವರಕೊಂಡಾರೆಡ್ಡಿ, ಶ್ರೀ ಎಸ್‌.ಎ, 
ಜಗನ್ನಾಥ, ೫ನೆಯ ಸಂಪುಟಡವರೆಗೆ ಇತಿಹಾಸದರ್ಶನವನ್ನು ಸಂಪಾದಿಸಿಕೊಟ್ಟ ಶ್ರಿ ಶ್ರೀ ಲಕ್ಷ ಟೌ ತೆಲಗಾವಿ ಅವರಿಗೂ 
ನಮ್ಮ ಎಲ್ಲಾ ಕಾರ್ಯಕ್ರಮಗಳ ವರದಿ, ಪತ್ರಿಕಾ ಹೇಳಿಕೆಗಳನ್ನು ಪ್ರಕಟಿಸಿ ನಹಳುಸುತಿ. ಗು ಕರ್ನಾಟಕದ ಎಲ್ಲಾ 
ಪತ್ರಿಕೆಗಳು” ವಾರ್ತಾಸಂಸ್ಥೆಗಳು, a ಮತ್ತು ಭೂಸನರ್ಶತ ಕೇಂದ್ರದವರು, ಇತಿಹಾಸ ಅಕಜಿಮಿಗೆ ಧನ 
ಸಹಾಯ ಮಾಡುವುದಾಗಿ' ಆಶ್ವಾಸನೆ ನೀಡಿರುವ ನಿತ ಮಂತ್ರಿಗಳಾದ KN ನೀರಪ್ಪನೊಯಿಲಿ ಅವರಿಗೆ, ಈ 
ಬಾರಿಯ ಸಮೆ ೀಳನಕ್ಕೆ ಆಶ್ರಯ ನ ಕದ ರಾಯಚಣರನೆ ಹೊಡಿತ ನಯನಾ ಶಿಕ್ಷಣ ಸ್ಥಿ, ಶ್ರೀ ಎಂ. ನಾಗಪ್ಪ, 
ಶ್ರೀ ಧ್ರುವನಾರೀಯಣಿ ಮತ್ತು ರಾಯಚೂರಿನ ಗಣ್ಯಜನತೆಗೆ ಮತ್ತು ಎಲ್ಲಾ ಕಾರ್ಯಗಳಿಗೂ ಸಹಕಾರ ನೀಡಿ 
ಪ್ರೋತ್ಸಾಹಿಸುತ್ತಿರುವ ಅಕಾದೆನಿಯ ಸರ್ವಸದಸ್ಯರಿಗೆ ಅಕಾಡೆಮಿಯು ಹೈತ್ಪೂರ್ವಕ ಕೃತಜ್ಞತೆಗಳನ್ನು 
ಸಮರ್ಪಿಸುತ್ತದೆ. 


೧.೨.೭.೯.೨ ಪ್ರಧಾನ ಕಾರ್ಯದರ್ಶಿ 
ಡಾ|| ಎಚ್‌.ಎಸ್‌. ಗೋಪಾಲ ರಾವ್‌ 


ಇತಿಹಾಸ ದರ್ಶನ ೨೨೫ 


